ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್ತು ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಹಾಗೂ ಕಾನೂನು ಮಾಪ 


1914 


23.03.2021 


ಆಹಾರ, ನಾಗರಿಕ ಸರಬರಾಜು 


ಮತ್ತು 
ನೈ ಇಲಾಖಾ ಸಚಿವರು. 


ಗ್ರಾಹಕರ ವ್ಯವಹಾರಗಳ 


ನಶಾಸ್ಸ 


ವ್ಯಾಪ್ತಿಯಲ್ಲಿ ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆಯಿಂದ ಅಡುಗೆ . ಅನಿಲ 


ಸಂಪರ್ಕವನ್ನು ಪಡೆದಿರುವ ಫಲಾನುಭವಿಗಳ ಸಂಖ್ಯೆ 
ಎಷ್ಟು; (ತಾಲ್ಲೂಕುವಾರು/ಜಿಲ್ಲಾವಾರು 


ಸಂಪೂರ್ಣ ಮಾಹಿತಿ ನೀಡುವುದು) 


ಆಹಾರ, 
ಇಲಾಖೆಯಿಂದ ಮುಖ್ಯ ಮಂತ್ರಿಗಳ ಅನಿಲ ಭಾಗ್ಯ ಯೋಜನೆ ಅಡಿ 


ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ ಕಾರವಾರ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದ | ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ವಿಧಾನ ಕ್ಷೇತ್ರಗಳ ವ್ಯಾಪ್ತಿ ಯಲ್ಲಿ 


ನಾಗರಿಕ ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ 


ಅನಿಲ ಸಂಪ ೩ ಪಡೆದಿರುವ ಫಲಾನುಭವಿಗಳ ವಿವರ 
ಈ ಕೆಳಕಂಡಂತಿದೆ: 
ಕ್ರ. | ವಿಧಾನಸಭಾ | ತಾಲ್ಲೂಕು ಅರ್ಜಿ 
ಸಂ ಕ್ಷೇತ್ರ ಸಲ್ಲಿಸಿರುವ 
ಅನಿಲ 
ಸಂಪರ್ಕವನ್ನು 
ಪಡೆದಿರುವ 
ಫಲಾನುಭವಿಗಳ 
ಸಂಖ್ಯೆ 
1 |] ಅಂಕೋಲಾ! | ಅಂಕೋಲಾ 396 
ಕಾರವಾರ | ಕಾರವಾರ 182 
2 |ಕುಮಟಾ! ಕುಮಟಾ 425 
ಹೊನ್ನಾವರ | ಹೊನ್ನಾವರ (249 
3 ಭಟ್ಕಳ್‌ ಭಟ್ಕಳ್‌ 33 
4 ಶಿರಸಿ! ಶಿರಸಿ 361 
ಎಪೆರ 
5 | ಯಲ್ಲಾಪುರ | ಯಲ್ಲಾಪುರ 147 
| ಮುಂಡಗೋಡ 168 


| 6 | ಹಳಿಯಾಳ | ಹಳಿಯಾಳ | 442 
| ಸುಪ 128 
| ಒಟ್ಟು 2719 
ಆ | ಸದರಿ ಸಂಪರ್ಕವನ್ನು ಹಂಚಲು ಬಾಕಿ ಇರುವ! ನಿಗದಿತ ಗುರಿಯನ್ನು ತಲುಪಲಾಗಿದ್ದು, ಬಾಕಿ ಫಲಾನುಭವಿಗಳು 
| ಫಲಾನುಭವಿಗಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು ಇರುವುದಿಲ್ಲ. 
ಜಿಲ್ಲಾವಾರು ಸಂಪೂರ್ಣ ಮಾಹಿತಿ ನೀಡುವುದು) 
ಇ ಬಾಕಿಯಿರುವ ಅರ್ಜಿಗಳನ್ನು: ಎಷ್ಟು ದಿನಗಳಲ್ಲಿ 


ವಿಲೇವಾರಿ ಮಾಡಲಾಗುವುದು; ಅಡುಗೆ ಅನಿಲ 


ಸಂಪರ್ಕವನ್ನು ನೀಡಲು ಸರ್ಕಾರದ ನಿಗದಿಪಡಿಸಿರುವ 


ಮಾನದಂಡಗಳೇನು; ಈ ಅಡುಗೆ ಅನಿಲ 
ಸಂಪರ್ಕವನ್ನು ಪಡೆಯಲು. ಬಾಕಿ "ಇರುವ 
ಪ್ರಕರಣಗಳೆಷ್ಟು ಬಾಕಿಯಿದ್ದಲ್ಲಿ : 
ವಿತರಿಸಲಾಗುವುದು ಯಾವಾಗ? . (ಸಂಪೂರ್ಣ 


'| ಮಾಹಿತಿ ನೀಡುವುದು) 


ಉದ್ಭವಿಸುವುದಿಲ್ಲ. 
ಅಡುಗೆ ಅನಿಲ ಸಂಪರ್ಕವನ್ನು ನೀಡಲು ಸರ್ಕಾರದ ನಿಗಧಿಪಡಿಸಿರುವ 
ಮಾನದಂಡಗಳು ಈ ಕೆಳಕಂಡಂತಿರುತ್ತದೆ:- 
1 ಆದ್ಯತಾ! ಅಂತ್ಯೋದಯ ಅನ್ನ ಯೋಜನೆ ಪಡಿತರ 
ಜೀಟಿದಾರಲ್ಲಿ ಯಾವುದೇ . ಅನಿಲ ಸಂಪರ್ಕಗಳನ್ನು ಹೊಂದದೇ 
ಇರುವಂತಹ ಕುಟುಂಬಗಳು ಅರ್ಹತೆ ಹೊಂದಿರುತ್ತಾರೆ. (ನಗರ 
ಮತ್ತು ಗ್ರಾಮಾಂತರ ಪ್ರದೇಶದವರು) 
2.ಯಾವುದೇ ಹೊಂದಿರದ ಕರ್ನಾಟಕ 


ಅನಿಲ ಸಂಪರ್ಕವನ್ನು 


ಕಟ್ಟಡ 'ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ 


ಮಂಡಳಿಯಲ್ಲಿ ' ನೊಂದಾಯಿಸಿರುವ ಕಟ್ಟಡ ಕಾರ್ಮಿಕರು: 
ಯಾವುದೇ ಅನಿಲ ಸಂಪರ್ಕಗಳನ್ನು ಹೊಂದದೇ ಇರುವಂತಹ 


ಕುಟುಂಬಗಳಿಗೆ ಮುಖ್ಯಮಂತ್ರಿ ಅನಿಲಭಾಗ್ಯ- ಯೋಜನೆಯಡಿ "ಅನಿಲ. 


ಸಂಪರ್ಕಗಳನ್ನು ಒದಗಿಸಲಾಗುವುದು. 


ಆನಾಸ 129 ಡಿಆರ್‌ಎ2021 (ಇ-ಆಫೀಸ್‌), 


ಆಹಾರ, ಸಾಗರ್ರಿಕಸರೆಬರಾಜು ಮತ್ತು 
" ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


